ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಜನವರಿ ೨೨ , ೨೦೧೫ ( ಮಾಘ ೨ , ಶಕ ವರ್ಷ ೧೯೩೬ ) | 
Bengalure, Thursday, January 22 , 2015 ( Magha 2 , Shaka Varsha 1936 ) 


ಸಂಚಿಕೆ ೪ 
Issue 4 


ಭಾಗ ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಪಸಂಮೀ 144 ಮೀಇಯೋ 2014 , ಬೆಂಗಳೂರು, ದಿನಾಂಕ: 25 - 11 - 2014, 
ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ( ನಿ ), ಮಂಗಳೂರು ಇದರ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ನಿಯಮಾವಳಿಗಳ ನಿಯಮ 23 (1)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ (ನಿ), ಮಂಗಳೂರು 
ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಶ್ರೀ ಎಂ .ಎ . ಗಫೂರ್, ಬ್ರಹ್ಮಗಿರಿ , ಉಡುಪಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 18 ತಿಂಗಳ 
ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಿದೆ . 

ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ (ನಿ), ಮಂಗಳೂರು ಇದರ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ನಿಯಮಾವಳಿಗಳ ನಿಯಮ 24ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ( ನಿ), ಮಂಗಳೂರು 
ಇದರ ಅಧ್ಯಕ್ಷರಾಗಿರುವ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಇವರ ಸ್ಥಾನಕ್ಕೆ ಶ್ರೀ ಎಂ . ಎ . ಗಫೂರ್‌, 
ಬ್ರಹ್ಮಗಿರಿ, ಉಡುಪಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಅಧ್ಯಕ್ಷರನ್ನಾಗಿ ಸಹ ನೇಮಕ ಮಾಡಿದೆ. 


P . R . 947 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ . ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 55 ಸಾಸಂಸೇ 2014 , ಬೆಂಗಳೂರು, ದಿನಾಂಕ : 27 - 11 - 2014. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಾರಿಇ 55 ಸಾಸಂಸೇ 2014 , ದಿನಾಂಕ : 24 - 11 -2014ರ ಕ್ರಮ ಸಂಖ್ಯೆ : (3) ರಲ್ಲಿನ ಶ್ರೀ ಶಿವಕುಮಾರ ಗೌಡ 
ಶೆಟ್ಟಿ, ಕತ್ರಿಗುಪ್ಪೆ, ಬೆಂಗಳೂರು ಇವರನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವ ಆದೇಶವನ್ನು ರದ್ದುಪಡಿಸಿ 
ಶ್ರೀ ವಿ.ಎಸ್. ಆರಾಧ್ಯ ಬಿನ್ ಶ್ರೀ ವೀರಭದ್ರಯ್ಯ , ನಂ . 301, "ಅನನ್ಯ ", 8ನೇ ಮುಖ್ಯ ರಸ್ತೆ, 1ನೇ ಅಡ್ಡರಸ್ತೆ , ವಿಜಯನಗರ, ಬೆಂಗಳೂರು-560040 ಇವರನ್ನು 


೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೨ , ೨೦೧೫ 

ಭಾಗ ೪ಎ 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮಂಡಳಿ ನಿರ್ದೇಶರನ್ನಾಗಿ ಹಾಗೂ ಉಪಾಧ್ಯಕ್ಷರನ್ನಾಗಿ 18 ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲೇ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಬೀರೇಶ್ 
P . R . 948 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC- 25 

ಸಾರಿಗೆ ಇಲಾಖೆ. 
ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಒಣ 150 ಕಸೈಸೇ 2014 , ಬೆಂಗಳೂರು, ದಿನಾಂಕ: 13 - 11 -2014, 
ಕರ್ನಾಟಕ ರಾಜ್ಯ ಮಾಜಿ ಸೈನಿಕರ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ವಿಶೇಷ ನಿಧಿಯ ನಿಯಮಗಳು 1982ರ ನಿಯಮ 8(5) ರ 
ಮೇರೆಗೆ ಈ ಕೆಳಕಂಡ ಸೈನ್ಯದ ನಿವೃತ್ತ ಅಧಿಕಾರಿಗಳನ್ನು ವಿಶೇಷ ನಿಧಿಯ ಕಾರ್ಯನಿರ್ವಾಹಕ ಸಮಿತಿಯ ( ಮ್ಯಾನೇಜಿಂಗ್ ಕಮಿಟಿ) ಸದಸ್ಯರನ್ನಾಗಿ 
ದಿನಾಂಕ : 01 - 07 - 2014 ರಿಂದ ಜಾರಿಗೆ ಬರುವಂತೆ ಹಾಗೂ ಎರಡು ವರ್ಷಗಳ ಕಾಲಾವಧಿಗೆ ಮಾತ್ರ ಸರ್ಕಾರವು ನೇಮಿಸಿದೆ. 
1. ಲೆಫ್ಟಿನೆಂಟ್ ಜನರಲ್ ( ನಿವೃತ್ತ) ರಮೇಶ್ ಹಲಗಲಿ 

ಸಂಖ್ಯೆ : ಐ - 734 , ಸೇನಾ ವಿಹಾರ್, ಕಮ್ಮನಹಳ್ಳಿ ಮುಖ್ಯ ರಸ್ತೆ , ಬೆಂಗಳೂರು- 560084. 
2. ವೈಸ್ ಅಡ್ಮಿರಲ್ (ನಿವೃತ್ತ) ಆರ್.ಎನ್. ಗಣೇಶ್, 
ಸಂಖ್ಯೆ : 64, 5 ಎ ಅಡ್ಡ ರಸ್ತೆ, ರಾಜಶ್ರೀ ಲೇಔಟ್, ಮುನ್ನೇಕೊಲಾಲಾ, ಬೆಂಗಳೂರು-560037. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 951 

- ಹೆಚ್ . ಆರ್ . ಪುಟ್ಟೇಗೌಡ 
SC-100 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ ( ಪೋಲೀಸ್ ಸಹಾಯಕ ಸೇವೆಗಳು). 
PERSONNAL ADMINISTRATIVE REFORMS SECRETARIAT 

NOTIFICATION 
No. DPAR 28 SeVuNya 2014 , Bengaluru , dated : 19th November 2014 . 
I, Vajubhai Vala , Governor of Karnataka in exercise of powers conferred on me, under Article 233 of the Constitution of India , 
hereby promote and appoint the following two Senior Civil Judges as District Judges on the basis of Seniority - cum - merit under 
Karnataka Judicial Service (Recruitment)Rules 2004 and Amended Rules , 2011 , with immediate effect. 

Sriyuths/ Smt. 
SI.No . 

Names 


N . S . Mamadapur 


R ) 


M . Ramachandra 


VAJUBHAI VALA 
Governor of Karnataka 


P . R . 952 


Dr. Geetha 

Under Secretary to Government, 
Department of Personnal Administrative Reforms (Services-3 ). 


PERSONNAL ADMINISTRATIVE REFORMS SECRETARIAT 

NOTIFICATION 
No . DPAR 29 SeVuNya 2014 , Bengaluru , dated : 19th November 2014 . 
1, Vajubhai Vala , Governor of Karnataka in exercise of powers conferred on me, under Article 233 of the Constitution of India , 
hereby promote and appoint the following two Senior Civil Judges as Ad -hoc District Judges (Presiding Officer of Fast Track Court) on 
the basis of Seniority - cum - merit under Karnataka Judicial Service (Recruitment)Rules 2004 and Amended Rules, 2011, with 
immediate effect. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨ , ೨೦೧೫ 


082 


Sriyuths/Smt. 

Names 


SI.No . 


1) 


Maheshwari S .Hiremath (UmaMathad ) 
G .M . Sheenappa 


2) 


VAJUBHAIVALA 
Governor of Karnataka 


Dr. Geetha 
P . R . 953 

Under Secretary to Government, 
Department of Personnal Administrative Reforms (Services -3 ). 
HOME SECRETARIAT 

NOTIFICATION 

No . HD 512 SST 2014 , Bengaluru , dated : 15 - 11- 2014 
In exercise of the .powers conferred by sub -section (1 ) of section 20 of the Code of Criminal Procedure , 1973 , (Central Act 
2 of 1974 ) The Government of Karnataka hereby appoints the Commissioner of Police , Belgaum City as the Executive Magistrate for 
the area coming under the jurisdiction of Market Police Station , APMC Police Station , Malamaruti Police Station , Shahapur Police 
Station , Khadebazar Police Station , Udyambag Police Station , Camp Police Station , Tilkwadi Police Station , Belgaum Rural Police 
Station , Hirebagewadi Police Station , Marihal Police Station and Kakati Police Stations of the City of Belgaum and in exercise of the 
power conferred by sub - section (2) of the said section , the said Executive Magistrate is appointed as " Additional DistrictMagistrate" for 
the said area . 

By Order and in the name of the Governor of Karnataka . 
P . R . 955 

GOVINDASWAMY 
SC - 150 

Under Secretary to Government, 
HomeDepartment (Law & Order ). 


FOREST, ECOLOGY AND ENVIRONMENT SECRETARIAT 

NOTIFICATION 

No . FEE 305 FEG 2012, Bengaluru , dated : 20- 11-2014 
The draft of the following rules, further to amend the Karnataka Forest Department (Allotment of Government Quarters) 
Rules 2010 , which the Government of Karnataka proposes to make in exercise of the powers conferred by rule 75 of the Karnataka 
Civil Services Rules and sub -section - (1) of section 3 read with section 8 of the Karnataka State Civil Services Act, 1978 (Karnataka 
Act 14 of 1990 ) is hereby published as required by clause (a) of sub -section (2) of section 3 of the said Act for the information of all 
persons likely to be affected thereby and notice is hereby given that the said draft will be taken into consideration after fifteen days from 
the date of its publication in the Official Gazette . 

Any objection or suggestion which may be received by the State Government from any person with respect to the said draft 
before the expiry of the period . specified above will be considered by the State Government. Objections and suggestions may be 
addressed to the Additional Chief Secretary to Government, Forest, Environment and Ecology Department, Room No. 448, 4th Floor, 
2nd Gate M .S .Building , Bangalore -560 001 . 

DRAFT RULES 
1. Title and Commencement.-(1) These rules may be called the Karnataka Forest Department (Allotment of Government 
Quarters) (Amendment) Rules 2014 . 

(2) They shall come into force from the date of their publication in the OfficialGazette. 

2 . Amendment of rule 5 .- In rule 5 of the Karnataka Forest Department (Allotment of Government Quarters ) Rules, 2010 , 
(hereinafter referred to as the said rules), 
( 1 ) in sub -rule (1), in the table, 

(i) at serial number (i), for the words " Additional Principal Chief Conservator of Forests, Bengaluru", the words and 

brackets " Additional Principal Chief Conservator of Forests (Head Quarters and Co -ordination ) Bengaluru " shall be 
substituted ; 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೧೫ 


ಭಾಗ ೪ಎ 


(ii) at serial number (ii), for the words and brackets "Chief Conservator of Forests (working plan ), Bangalore", the words 

and brackets " Additional Principal Chief Conservator of Forests (working plan )/Chief Conservator of Forests (working 

plan ), Bangalore" shall be substituted . 
(ii) at serial number (iii), for the words " Conservator of Forests Bangalore Circle , Bangalore , the words and brackets 

" Chief Conservator of Forests (territorial), Bangalore Circle" shall be substituted . 
( 2 ) in sub -rule (3 ), after the word " have " the word " the" shall be inserted ; 
(3 ) in sub-rule (4), for the words "rent or penal rent" the words "Licence Fee or PenalLicence Fee" shallbe substituted ; 
( 4 ) in sub -rule (6 ), for the word "has ", the word "does" shall be substituted ; 
(5 ) after sub- rule 
(6 ) the following shallbe inserted , namely : 
(7) In respect of Departmental Quarters Located at Bangalore, before allotment of quarters to the applicants the Allotment 

Committee shall obtain prior approval of the Principal Chief Conservator of Forest and Head of Force ". 
3 . Amendment of rule 6 .- In rule 6 of the said rules, the word "is " shall be omitted . 
4 . Amendment of rule 8 .- In rule 8 of the said rules in sub -rule (2 ), 

(a ) for the word "Clause" the word " sub -rule " shall be substituted ; and 
(b ) after the words "received by him from his house " the following shall be inserted , at the end , namely :- "not less 

than as specified in sub -rule (1)" 
5 . Amendment of rule 9.- In rule 9 of the said rule , 
(a ) in sub - rule (1 ), in clause (v), for the words . "Bangalore Metropolitan City " the words " Bruhat Bangalore Mahanagar Palike 

area" shall be substituted ; 
(b ) in sub -rule (2 ) and ( 3) for the word " allotte " the word " allottee" shall respectively be substituted; 
(c ) in sub -rule (4 ) and (5 ) for the words " any local or adjoining Municipality or Municipal Corporation " the words Bruhat 

Bangalore Mahanagar Palike" shall respectively be substituted ; and 
(d ) in sub -rule (6 ), for the word " rent", and for the figures " 11", the words "Licence Fee " and the Figures " 13" shall 

respectively be substituted . 
6 . Substitution of rule 18 .- For rule 18 of the said rules, the following shall be substituted , namely, 

" 18 . Deposits .- ( 1) The allottee shall credit in initial deposit with the Deputy Conservator of Forests , Bangalore Urban Division , 
Bangalore before occupation of the quarters at the following rates : 

(1) Group A Officers - Rs. 5000 / 
(2 ) Group B Officers - Rs. 3000/ 
(3) Group C Officers - Rs. 2000/ 
(4 ) Group D Officers - Rs. 1000/ 

(2 ) The initial deposit specified in sub -rulel (1) is also applicable to present occupants . The present occupant or 
allottee is required to deposit the differential amount within one month from the date of intimation with the Deputy 
Conservator of Forests , Bangalore Urban Division , Bangalore . The initial deposit is subject to refund without any 
interest upon it amount after the allottee vacates the quarters in good conditions" . 

7 . Amendment of rule 22 .- In rule 22 of the said rules , in clause (b ), after the words "his salary " the word " or" 
shall be inserted . 

8 . Amendment of Annexure - 1 .- In Annexure - 1 to the said rules in the Table , under the headings category of 
officers /officials and quarters No, for the entries relating to " Chief Conservator of Forests and above" and " Conservator 
of Forests and above " and corresponding entries relating thereto , the following shall respectively be substituted , 
namely : 

" Principal Chief Conservator of Forests Sankey - S - 2 (Head of Forest Force ) 
Additional Principal Chid Conservator of Forests Sankey S - 1 and S - 9 

Chief Conservator of Forests /Conservator of Forests Sankey - S -7 , S -8 and 8 - 10 " 

9 . Amendment of Form -I.- In Form -l of the said rules , for serial No . 14 and 15 and entries relating thereto , the 
following shall be substituted, "namely 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೨ , ೨೦೧೫ 


೧೪೯ 


14 


In case of female applicant, whether unmarried , married or widow 


15 


| Mention the location of the quarters sought in the order of priority 


16 


Any other particulars which the applicant wishes to mention 


10 . Amendment of Form - II.- In Forrn -ll of the said rules in column (4 ), for the words " Category to which the official 
belongs : SC /ST/General Physically Handicapped the words "Category to which the official belongs : SC /ST 
General/Physically Handicapped /unmarried married or widow in case of female applicant" shall be substituted . 

By Order and in the name of the Governor ofKarnataka 
P . R . 956 

S . BALAKRISHNAIAH 
SC -500 

Under Secretary to Government (Services ), 
Forest , Ecology and Environment Department. 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 169 ಎಲ್‌ಆರ್‌ಎ 2014 , ಬೆಂಗಳೂರು, ದಿನಾಂಕ: 27 - 11 - 2014 . 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಮೊಳಕಾಲೂರು ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


೫)R 


ಭೂ ನ್ಯಾಯ ಮಂಡಳಿಯ ಹೆಸರು 


ಸದಸ್ಯರುಗಳ ಹೆಸರು ಮತ್ತು ವಿಳಾಸ 


ಮೀಸಲಾತಿ 


ಶ್ರೀ ಟಿ. ತಿಪ್ಪೇಸ್ವಾಮಿ ಬಿನ್ 
ದೊಡ್ಡತಿಪ್ಪಣ್ಣ, ನಾಗಸಮುದ್ರ, 
ಮೊಳಕಾಲೂರು ತಾಲ್ಲೂಕು 


ಸಾಮಾನ್ಯ 


2 . ಶ್ರೀ ಜಿ. ಬಿ. ಮುದಿಯಪ್ಪ ಬಿನ್ 

ಗಂಡಬೋರಯ್ಯ , ಬೋಸದೇವರಹಟ್ಟಿ 
ನಾಯಕಹಟ್ಟಿ ( ಅಂಚೆ), ಚಳ್ಳಕೆರೆ 
ತಾಲ್ಲೂಕು 


ಮೀಸಲಾತಿ 


ಚಿತ್ರದುರ್ಗ ಜಿಲ್ಲೆ, ಮೊಳಕಾಲೂರು ತಾಲ್ಲೂಕು 


3. ಶ್ರೀ ಫಾರೂಕ್ ಬಿನ್. 

ಮಹಮ್ಮದ್ ಉಬ್ದುಲ್ಲಾ 
ಮೊಳಕಾಲ್ಲೂರು 


ಸಾಮಾನ್ಯ 


4. ಶ್ರೀ ಜಿ. ಪಿ . ಶಶಿಕುಮಾರ್ ಬಿನ್ 

ಜಿ. ಪರಮೇಶ್ವರಪ್ಪ, ರಾಂಪುರ ಗ್ರಾಮ , 
ಮೊಳಕಾಲೂರು ತಾಲ್ಲೂಕು 


ಸಾಮಾನ್ಯ 


P . R . 946 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಪುಷ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ 
( ಭೂ ಕಂದಾಯ ಹಾಗೂ ಭೂ ಸುಧಾರಣೆ ಕೋಶ). 


SC -15 


೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೧೫ 


ಭಾಗ ೪ಎ 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಣ 85 ಕಅಸೇ 2014 , ಬೆಂಗಳೂರು, ದಿನಾಂಕ: 12 - 11 -2014 , 
ವಿಷಯ : ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿನ ವಿವಿಧ ವೃಂದಗಳಲ್ಲಿ ಕರ್ನಾಟಕ ಸಾರ್ವಜನಿಕ 

ಉದ್ಯೋಗ (ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ ಕಂಡಿಕೆ (3) 

ಕಂಡಿಕೆ ( 13 ) ರಡಿಯಲ್ಲಿ ಹೈದರಾಬಾದ್ -ಕರ್ನಾಟಕ ಪ್ರದೇಶದವರಿಗಾಗಿ ಹುದ್ದೆಗಳನ್ನು ಗುರುತಿಸುವ ಬಗ್ಗೆ. 
ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿ ಉದ್ಯೋಗ ಮೀಸಲಾತಿಯ ಸಂಬಂಧ ಇಲಾಖೆಯಲ್ಲಿನ ಒಟ್ಟು ಹುದ್ದೆಗಳನ್ನು ವಿಂಗಡಿಸಿ 
ಸ್ಥಳೀಯ/ರೆಸಿಡ್ಯೂಲ್ ಅಭ್ಯರ್ಥಿಗಳ ಅನುಗುಣವಾಗಿ ನೇರನೇಮಕಾತಿ/ ಮುಂಬಡ್ತಿ ಪ್ರಕ್ರಿಯೆಯನ್ನು ಮಾಡುವಾಗ ರೋಸ್ಟರ್ ಪದ್ಧತಿಯನ್ನು ಪಾಲಿಸಲು 
ಭಾರತೀಯ ಸಂವಿಧಾನದ ಅನುಚ್ಛೇದ 371( ಜೆ) ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ 
ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ ಕಂಡಿಕೆ(3)ರ ಅನ್ವಯ ಹೈದರಾಬಾದ್ -ಕರ್ನಾಟಕ ಪ್ರದೇಶದಲ್ಲಿನ ಜಿಲ್ಲೆಗಳಾದ ಬೀದರ್ , 
ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ವ್ಯಾಪ್ತಿಯಲ್ಲಿನ ಕಛೇರಿಯ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದವಾರು ಸ್ಥಳೀಯ ವ್ಯಕ್ತಿಗಳಿಗೆ 
ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯು ಪ್ರಾದೇಶಿಕ ಸ್ಥಳೀಯ ವೃಂದ ಎಂದು ಗುರುತಿಸಲಾಗಿದೆ. ಹೈದರಾಬಾದ್ -ಕರ್ನಾಟಕ ಪ್ರದೇಶದ 
ವ್ಯಾಪ್ತಿಯಲ್ಲಿನ ಕಛೇರಿಯ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದವಾರು ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ಹುದ್ದೆಗಳನ್ನು ಕೆಳಕಂಡಂತೆ ಮೀಸಲಿರಿಸಿ 
ಅಧಿಸೂಚಿಸಲಾಗಿದೆ. 

ಅನುಸೂಚಿ-1 ( ಪ್ರಾದೇಶಿಕ ಸ್ಥಳೀಯ ವೃಂದ) 


೫) 


ನೇರ 


ಹುದ್ದೆ 


ವೇತನ ಶ್ರೇಣಿ 
ರೂ . ಗಳಲ್ಲಿ 


ಮಂಜೂರಾದ 

ವೃಂದಬಲ 
( ವೃ ಮತ್ತು ನೇ 
ನಿಯಮಗಳನ್ವಯ ) 


ಮುಂಬಡ್ತಿ 


ನೇಮಕಾತಿ 


ಸ್ಥಳೀಯ ವೃಂದದಲ್ಲಿ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ 

ಗುರುತಿಸಲಾದ ಹುದ್ದೆಗಳ ಸಂಖ್ಯೆ 
ನೇ . ನೇ , ಮುಂ | ಒಟ್ಟು 
7 | 8 | 9 


ಗ್ರೂಪ್- ಎ ವೃಂದ 


75 % 


ಅಗ್ನಿಶಾಮಕ 


_ 30400 - 51300 


100 % 


ಮೀಸಲಾತಿ ಅನ್ವಯಿಸುವುದಿಲ್ಲ 


ಮುಖ್ಯ 
ಅಧಿಕಾರಿ 


ಗ್ರೂಪ್- ಬಿ ವೃಂದ 


75 % 


ಪ್ರಾದೇಶಿಕ ಅಗ್ನಿಶಾಮಕ 


21600 - 40050 


100 % 


ಅಧಿಕಾರಿ 


80 % 


ಗ್ರೂಪ್- ಸಿ ವೃಂದ 
ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ | 20000 - 36300 


100 % 


40 % 


ಅಗ್ನಿಶಾಮಕ ಠಾಣಾಧಿಕಾರಿ 


16000 - 29600 


ಸಹಾಯಕ ಅಗ್ನಿಶಾಮಕ 
ಠಾಣಾಧಿಕಾರಿ 


14550 - 26700 


100 % 


32. 


ಪ್ರಮುಖ ಆಗ್ನಿಶಾಮಕರು 


12500 - 24000 


100 % 


124 


10 % 


7 . 


| 


ಅಗ್ನಿಶಾಮಕ ಚಾಲಕರು 


12500 - 24000 


180 


144 


162 


12500 - 24000 


31 


100 % 


25 


8 . ಚಾಲಕ ತಂತ್ರಜ್ಞರು 
9. | ಅಗ್ನಿಶಾಮಕರು 


11600 - 21000 


647 


100 % 


- 518 


| 


- 


518 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೨ , ೨೦೧೫ 


೧೫೧ 


ಮಂಜೂರಾದ 


ನೇರ 


#(GL 


ವೇತನ ಶ್ರೇಣಿ 
ರೂ . ಗಳಲ್ಲಿ 


ಹುದ್ದೆ 


ಸ್ಥಳೀಯ ವೃಂದದಲ್ಲಿ 
ಹೈದರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ 

ಗುರುತಿಸಲಾದ ಹುದ್ದೆಗಳ ಸಂಖ್ಯೆ 


ವೃಂದಬಲ 
( ವೃ ಮತ್ತು ನೇ 
ನಿಯಮಗಳನ್ವಯ ) 


ಮುಂಬಡ್ತಿ 


ನೇಮಕಾತಿ 


ನೇ . ನೇ . 


| 


ಮುಂ 


ಒಟ್ಟು 


| 


3 | 


5 


8 


| 


9 | 


25 % 


75 % 


10 . | 


ಪ್ರಥಮ ದರ್ಜೆ ಸಹಾಯಕರು 


14550 - 26700 


ಮೀಸಲಾತಿ ಅನ್ವಯಿಸುವುದಿಲ್ಲ 


67 % 


33 % 


ದ್ವಿತೀಯ ದರ್ಜೆ 
ಸಹಾಯಕರು 


11600 -21000 | 


11600 - 21000 


1 


| 


ಮೀಸಲಾತಿ ಅನ್ವಯಿಸುವುದಿಲ್ಲ 


85 % 


ಗ್ರೂಪ್- ಡಿ ವೃಂದ 
12 . | ಸ್ವೀಪರ್ 

9600 - 14550 1 | 100 % 

ಮೀಸಲಾತಿ ಅನ್ವಯಿಸುವುದಿಲ್ಲ 
1100 

691 186 | 877 . 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ) ಆದೇಶ, 2013ರ ಕಂಡಿಕೆ( 13 ) ರ 
ಅನ್ವಯ ರಾಜ್ಯದ ರಾಜಧಾನಿ ಪ್ರದೇಶಕ್ಕೆ ಸೇವೆ ಸಲ್ಲಿಸುತ್ತಿರುವ ಕಛೇರಿಗಳ ಸೇವೆಯಲ್ಲಿನ ( ಬೆಂಗಳೂರಿನಲ್ಲಿರುವ ಇಲಾಖಾ ಮುಖ್ಯಸ್ಥರ ಕಛೇರಿ, ಅಗ್ನಿಶಾಮಕ 
ಸೇವಾ ಅಕಾಡೆಮಿ , ಅಗ್ನಿಶಾಮಕ ಸೇವಾ ಕಾರ್ಯಾಗಾರ ಮತ್ತು ವೈರಲೆಸ್ ಘಟಕ, ಮುಖ್ಯ ಅಗ್ನಿಶಾಮಕ ಅಧಿಕಾರಿಗಳ ಕಛೇರಿ, ಪ್ರಾದೇಶಿಕ ಅಗ್ನಿಶಾಮಕ 
ಅಧಿಕಾರಿಗಳ ಕಛೇರಿ ಮತ್ತು ಬೆಂಗಳೂರು ನಗರದಲ್ಲಿನ ಅಗ್ನಿಶಾಮಕ ಠಾಣೆಗಳ ಸೇವೆಯಲ್ಲಿನ) ಹುದ್ದೆಗಳಲ್ಲಿ ವೃಂದವಾರು ಸ್ಥಳೀಯ ವ್ಯಕ್ತಿಗಳಿಗೆ ಕರ್ನಾಟಕ 
ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯು ರಾಜ್ಯ ಮಟ್ಟದ ಸ್ಥಳೀಯ ವೃಂದ" ಎಂದು ಗುರುತಿಸಲಾಗಿದೆ. ರಾಜ್ಯ ಮಟ್ಟದ ಕಛೇರಿ ಸೇವೆಯಲ್ಲಿನ 
ಹುದ್ದೆಗಳಲ್ಲಿ ವೃಂದವಾರು ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ಶೇ . 8 ರಷ್ಟು ಹುದ್ದೆಗಳನ್ನು ಕೆಳಕಂಡಂತೆ ಮೀಸಲಿರಿಸಿ ಅನುಸೂಚಿ-2 ರಲ್ಲಿ 
ಅಧಿಸೂಚಿಸಲಾಗಿದೆ. 

ಅನುಸೂಚಿ-2 ( ರಾಜ್ಯ ಮಟ್ಟದ ಸ್ಥಳೀಯ ವೃಂದ) 
ಮಂಜೂರಾದ 

ಸ್ಥಳೀಯ ವೃಂದದಲ್ಲಿ ಹೈದರಾಬಾದ್ -ಕರ್ನಾಟಕ 
ವೇತನ ಶ್ರೇಣಿ 

ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ . 8ರಷ್ಟು 
ವೃಂದಬಲ ನೇರ 
ಹುದ್ದೆ 

ಮುಂಬಡ್ತಿ 
ರೂ . ಗಳಲ್ಲಿ ( ವೃ ಮತ್ತು ನೇ ನೇಮಕಾತಿ 

ಹುದ್ದೆಗಳ ಸಂಖ್ಯೆ 
ನಿಯಮಗಳನ್ವಯ ) 

ನೇ . ನೇ . ಮುಂ 

ಒಟ್ಟು 


೫) 


| 


ಗ್ರೂಪ್- ಎ ವೃಂದ 


1. 


ಸಮಾದೇಷ್ಟರು 


30400 - 51300 


ಸ್ಥಳ ನಿಯುಕ್ತಿ 


ಅಗ್ನಿಶಾಮಕ 


ಮುಖ್ಯ 
ಅಧಿಕಾರಿ 


30400 - 51300 


100 % 


ಆಡಳಿತಾಧಿಕಾರಿ 


28100 - 50100 


100 % 


ಮೀಸಲಾತಿ ಅನ್ವಯಿಸುವುದಿಲ್ಲ 


ಸಹಾಯಕ 


28100 - 50100 


ಲೆಕ್ಕಪತ್ರ ಇಲಾಖೆಯಿಂದ 

ನಿಯೋಜನೆ 


ನಿಯಂತ್ರಕರು 


ಗ್ರೂಪ್- ಬಿ ವೃಂದ 


ಪೊಲೀಸ್ ಇನ್ಸ್ಪೆಕ್ಟರ್ 
( ವೈರಲೆಸ್ ) 


22800 - 43200 


ಪೊಲೀಸ್ ಇಲಾಖೆಯಿಂದ 

ನಿಯೋಜನೆ 


ಮೀಸಲಾತಿ ಅನ್ವಯಿಸುವುದಿಲ್ಲ 


೧೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೨ , ೨೦೧೫ 


ಭಾಗ ೪ಎ 


#( 


ಹುದ್ದೆ 


ವೇತನ ಶ್ರೇಣಿ 
ರೂ . ಗಳಲ್ಲಿ 


ಮಂಜೂರಾದ 

ವೃಂದಬಲ 
( ವೃ ಮತ್ತು ನೇ 
ನಿಯಮಗಳನ್ವಯ ) 


ನೇರ 
ನೇಮಕಾತಿ 


ಮುಂಬಡ್ತಿ 


ಸ್ಥಳೀಯ ವೃಂದದಲ್ಲಿ ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ . 8ರಷ್ಟು 

ಹುದ್ದೆಗಳ ಸಂಖ್ಯೆ 
ನೇ . ನೇ . ಮುಂ | ನಿ | ಒಟ್ಟು 


- 10 


ಪ್ರಾದೇಶಿಕ ಅಗ್ನಿಶಾಮಕ 
ಅಧಿಕಾರಿ ( ಅಗ್ನಿ 
ನಿಯಂತ್ರಣ, ತರಬೇತಿ, 
ಇಪಿಎಂಎಸ್ , 
ಎಸ್ . ಎ . ಆರ್. 
ಕಾರ್ಯಾಗಾರ) 


21600 - 40050 


10 


100 % 


ಸಹಾಯಕ 
ಆಡಳಿತಾಧಿಕಾರಿ 


21600 - 40050 


100 % 


ಮೀಸಲಾತಿ ಅನ್ವಯಿಸುವುದಿಲ್ಲ 


ಗ್ರೂಪ್ ಸಿ ವೃಂದ 


ಜಿಲ್ಲಾ ಅಗ್ನಿಶಾಮಕ 
ಅಧಿಕಾರಿ ( ತರಬೇತಿ, 
ಇಪಿಎಂಎಸ್ , 
ಎಸ್ . ಎ . ಆರ್. ಉಗ್ರಾಣ, 
ಕೇಂದ್ರ ಕಛೇರಿ ಮತ್ತು 
ಕಾರ್ಯಾಗಾರ) 


20000 - 36300 


33 


100 % 


60 % 


40 % 


ಅಗ್ನಿಶಾಮಕ 
ಠಾಣಾಧಿಕಾರಿ 


16000 - 29600 


2 


14 


ಸಹಾಯಕ ಅಗ್ನಿಶಾಮಕ 
ಠಾಣಾಧಿಕಾರಿ 


14550 - 26700 


11. 


ಪ್ರಮುಖ ಅಗ್ನಿಶಾಮಕರು | 12500 - 24000 


- 


| 


16 


90 % 


| ಅಗ್ನಿಶಾಮಕ ಚಾಲಕರು 


12500- 24000 


184 


13. 


ಚಾಲಕ ತಂತ್ರಜ್ಞರು 


| 


12500 - 24000 


100 % 


14. | 


ಅಗ್ನಿಶಾಮಕರು 


11600 - 21000 


100 % 


| ಪಿಟ್ಟರ್ ಕ್ಲಾಸ್ -1 


16000 - 29600 


100 % 


ಮೀಸಲಾತಿ ಅನ್ವಯಿಸುವುದಿಲ್ಲ 


16. | 


ಪಿಟ್ಟರ್ ಕ್ಲಾಸ್ - 2 


12500 - 24000 


100 % 


| ಮೀಸಲಾತಿ ಅನ್ವಯಿಸುವುದಿಲ್ಲ 


17. 


ಸ್ಥಳ ನಿಯುಕ್ತಿ 


ಪಿಟ್ಟರ್ ಕ್ಲಾಸ್ -3 11600 - 21000 
ವೆಡ್ಲರ್ ಕಮ್ ಟಿನ್ 

| 12500 -24000 | 
ಸ್ಮಿಥ್ ಕ್ಲಾಸ್ - 2 
ಎಲೆಕ್ನಿಷಿಯನ್ ಕ್ಲಾಸ್ -2 12500 -24000 


| 


ಸ್ಥಳ ನಿಯುಕ್ತಿ 


ಸ್ಥಳ ನಿಯುಕ್ತಿ 


ಕಾರ್ಪೇಂಟರ್ ಕ್ಲಾಸ್ -2 || 


11600 - 21000 


21. | ಪೆಂಟರ್ ಕ್ಲಾಸ್ -2 


11600 - 21000 


ಸ್ಥಳ ನಿಯುಕ್ತಿ 
ಸ್ಥಳ ನಿಯುಕ್ತಿ 
ಸ್ಥಳ ನಿಯುಕ್ತಿ 


ಕ್ಲೀನರ್ 


11600 - 21000 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೨ , ೨೦೧೫ 


೧೫೩ 


೫) 


ಹುದ್ದೆ 


ವೇತನ ಶ್ರೇಣಿ 
ರೂ . ಗಳಲ್ಲಿ 


ಮಂಜೂರಾದ 

ವೃಂದಬಲ 
( ವೃ ಮತ್ತು ನೇ 
ನಿಯಮಗಳನ್ವಯ ) 


ನೇರ 
ನೇಮಕಾತಿ 


ಮುಂಬಡ್ತಿ 


ಸ್ಥಳೀಯ ವೃಂದದಲ್ಲಿ ಹೈದರಾಬಾದ್ - ಕರ್ನಾಟಕ 
ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ . 8ರಷ್ಟು 

ಹುದ್ದೆಗಳ ಸಂಖ್ಯೆ 
ನೇ . ನೇ . | ಮುಂ | ನಿ . ಒಟ್ಟು 


೨ 


| 


10 


20000 - 36300 


ಪೊಲೀಸ್ ಇಲಾಖೆಯಿಂದ 

ನಿಯೋಜನೆ 


ಸಬ್‌ಇನ್ಸ್‌ಪೆಕ್ಟರ್‌ 
( ವೈರಲೆಸ್) 
ಸಹ ಸಬ್‌ಇನ್ಸ್‌ಪೆಕ್ಟರ್ 
( ವೈರಲೆಸ್) 


17650 - 32000 


ಪೊಲೀಸ್ ಇಲಾಖೆಯಿಂದ 

ನಿಯೋಜನೆ 


ಅಧೀಕ್ಷಕರು 


20000 -36300 


100 % 


ದರ್ಜೆ 


ಪ್ರಥಮ 


25 % 


75 % 


14550 - 26700 


ಸಹಾಯಕರು 


67 % 


33 % 


ದರ್ಜೆ 


ದ್ವಿತೀಯ 
ಸಹಾಯಕರು 


11600 - 21000 


10 


50 % 


50 % 


28 . | ಶೀಘ್ರಲಿಪಿಗಾರರು 


14550 - 26700 


67 % 


33 % 


29, | ಬೆರಳಚ್ಚುಗಾರರು 


11600 - 21000 


ಎಂ . ಸಿ. ಡಿ.ಆರ್‌. 


11600 - 21000 


2 


ಸ್ಥಳ ನಿಯುಕ್ತಿ 


ಗ್ರೂಪ್- ಡಿ ವೃಂದ 


ದಲಾಯತ್ 


9600 - 14550 


100 % 


ಸ್ವೀಪರ್ 


9600 - 14550 


2 


| 


100% 


33 . 


ಗಾರ್ಡನರ್ 


9600 - 14550 


100 % 


1406 


87 


34 


| 2 | 123 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರನ್ವಯ ಪ್ರಾದೇಶಿಕ ಸ್ಥಳೀಯ ವೃಂದ ಮತ್ತು ರಾಜ್ಯ ಮಟ್ಟದ ಸ್ಥಳೀಯ ವೃಂದಗಳನ್ನು ವಿಲೀನದ ಮೂಲಕ 
ರಾಜ್ಯ ವ್ಯಾಪ್ತಿ ಸ್ಥಳೀಯ ವೃಂದವನ್ನು ರಚಿಸಿ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ಹುದ್ದೆಗಳನ್ನು ಅನುಸೂಚಿ-3 
ರಲ್ಲಿರುವಂತೆ ಮೀಸಲಿರಿಸಿ ಅನುಸೂಚಿ-3 ರಲ್ಲಿ ಅಧಿಸೂಚಿಸಲಾಗಿದೆ. 


ಈ ಅಧಿಸೂಚನೆಯನ್ನು ಹೈದರಾಬಾದ್ - ಕರ್ನಾಟಕ ವಿಶೇಷಕೋಶ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರ ಟಿಪ್ಪಣಿ ಸಂ . ಸಿಆಸುಇ 


57 ಹೈಕಉ 2014, ದಿನಾಂಕ 31 -10 - 2014 ರಲ್ಲಿ ಸಹಮತಿಸಿರುವಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್ . ಆರ್. ಪುಟ್ಟೇಗೌಡ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸಹಾಯಕ ಸೇವೆಗಳು ). 


೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೧೫ 


ಭಾಗ ೪ಎ 


ಅನುಸೂಚಿ- 3 
ರಾಜ್ಯವ್ಯಾಪಿ ಸ್ಥಳೀಯ ವೃಂದ 

(STATE WIDE LOCAL CADRE ) 
ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ವಯ ಮಂಜೂರಾದ 

ರಾಜ್ಯ ಮಟ್ಟದ ಮಟ್ಟದ 

ಕಛೇರಿಯಲ್ಲಿನ 
ಮೂಲ ನೇರ 

ಮುಂಬಡ್ತಿ ವೃಂದ ಬಲ ವೃಂದ 
ವೃಂದ | ನೇಮಕಾತಿ 

( 8 %) 


ರಾಜ್ಯ 


ಪ್ರಾದೇಶಿಕ 
ಸ್ಥಳೀಯ 


ರಾಜ್ಯವ್ಯಾಪಿಯ ಸ್ಥಳೀಯ ವೃಂದದಲ್ಲಿ ನೇರನೇಮಕಾತಿ 
ಹಾಗೂ ಮುಂಬಡ್ತಿಗೆ ಗುರುತಿಸಲಾದ ಹುದ್ದೆಗಳು 


ವೃಂದ 


#(GL 


ವೃಂದ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಸ್ಥಳೀಯ 


ಹೈದ್ರಾಬಾದ್ 
ಕರ್ನಾಟಕ 
ಪ್ರದೇಶ 
ವ್ಯಾಪ್ತಿಯ 
ಕಛೇರಿಗಳಲ್ಲಿನ 
ವೃಂದ ಬಲ 


- ರಾಜ್ಯ 
ವ್ಯಾಪಿಯ 
ಸ್ಥಳೀಯ 
ವೃಂದ 
(Col. 
9 + 11) 


ಉಳಿದ 
ಮೂಲ 
ವೃಂದ 
(Col. 
5-16) 


ನೇರ 


(75 % 
80 % & 
85 % ) 


ಮುಂಬಡ್ತಿ | ನಿಯೋಜನೆ | 


ಒಟ್ಟು 


ನೇಮಕಾತಿ 


10 


_ 15 


17 


| 
100 % | 
100 % | 


8 
| 
2 | 


ಗ್ರೂಪ್- ಎ 


5 


100 % 


1 


| 


ಸಮಾದೇಷ್ಟರು 

30400 - 51300 
ಮುಖ್ಯ ಅಗ್ನಿಶಾಮಕ ಅಧಿಕಾರಿ 30400 - 51300 - 
ಆಡಳಿತಾಧಿಕಾರಿ 

28100 -50100 
ಸಹಾಯಕ ಲೆಕ್ಕ ನಿಯಂತ್ರಕರು 28100 -50100 
ಪೊಲೀಸ್ ಇನ್ಸ್ಪೆಕ್ಟರ್ ( ವೈರಲೆಸ್) | 22800 - 43200 | 
ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ 
( ಅಗ್ನಿ ನಿಯಂತ್ರಣ , ತರಬೇತಿ, 

21600 - 40050 | 
ಇಪಿಎಂಎಸ್, ಎಸ್.ಎ.ಆರ್. 
ಕಾರ್ಯಾಗಾರ) 
ಸಹಾಯಕ ಆಡಳಿತಾಧಿಕಾರಿ 21600 - 40050 | 


ಗ್ರೂಪ್‌- ಬಿ 


6 . 


17 


100 % 


2 


| 


15 


1 


| 


- 


| 


100 % 


- 


| 


66 . 


100 % 


4 


| 


7 


| 


59 


ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ 
( ತರಬೇತಿ, ಇಪಿಎಂಎಸ್ , 

20000 - 36300 | 
ಎಸ್.ಎ. ಆರ್. ಉಗ್ರಾಣ , ಕೇಂದ್ರ 
ಕಛೇರಿ ಮತ್ತು ಕಾರ್ಯಾಗಾರ 
ಅಗ್ನಿಶಾಮಕ ಠಾಣಾಧಿಕಾರಿ | 16000 -29600 | 


224 


| 


60 % 


40 % 


40% 


29 


| 


32 


ಗ್ರೂಪ್‌- ಸಿ 


| 


20 


| 


12 


192 


ಅಗ್ನಿಶಾಮಕ 


ಸಹಾಯಕ 
ಠಾಣಾಧಿಕಾರಿ 


14550 - 26700 


288 


100 % 


32 


249 


11 . 


( 


12500 -24000 | 


) ( 


ಪ್ರಮುಖ ಅಗ್ನಿಶಾಮಕರು 


) 


1036 


1036 | 


- 


| 100% 


100 % 


124 


140 


124 


140 | 


DI ) 


- 


| 


140 


896 


195 
204 


| 
| 


ಅಗ್ನಿಶಾಮಕ ಚಾಲಕರು 


12500 - 24000 


1169 


90 % 


10 % 


17 


| 


144 


_ 161 


| 


1008 | 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨, ೨೦೧೫ 


೧೫೫ 


_ 12 


13 


ಚಾಲಕ ತಂತ್ರಜ್ಞರು 


12500 - 24000 


188 


100 % 


11600 - 21000 


| 3940 


100 % 


16000 - 29600 


100 % 


12500 - 24000 


100 % 


ಅಗ್ನಿಶಾಮಕರು 
ಪಿಟ್ಟರ್‌ ಕ್ಲಾಸ್ -1 
ಪಿಟ್ಟರ್ ಕ್ಲಾಸ್ -2 
ಪಿಟ್ಟರ್ ಕ್ಲಾಸ್ - 3 
ವೆಡ್ಲರ್ ಕಮ್ ಟಿನ್‌ಸ್ಮಿಥ್ ಕ್ಲಾಸ್ - 2 
ಎಲೆಕ್ಟಿಷಿಯನ್ ಕ್ಲಾಸ್ - 2 
ಕಾರ್ಪೇಂಟರ್ ಕ್ಲಾಸ್ -3 


11600 - 21000 


12500 - 24000 


12500 - 24000 


11600 - 21000 


ಪೆಂಟರ್ ಕ್ಲಾಸ್ -2 


11600 - 21000 


ಕ್ಲೀನರ್ 


11600 - 21000 


20000 - 36300 


| 


2 


ಸಬ್ ಇನ್ಸ್‌ಪೆಕ್ಟರ್ ( ವೈರಲೆಸ್ ) 
ಸಹ ಸಬ್ ಇನ್ಸ್‌ಪೆಕ್ಟರ್ (ವೈರಲೆಸ್ ) 
ಅಧೀಕ್ಷಕರು 


17650 - 32000 


20000 - 36300 


- 10 


100 % 


ಪ್ರಥಮ ದರ್ಜೆ ಸಹಾಯಕರು 


14550 - 26700 


25 % 


75 % 


ದ್ವಿತೀಯ ದರ್ಜೆ ಸಹಾಯಕರು 


11600 -21000 


67 % 


33 % 


ಶೀಘ್ರಲಿಪಿಗಾರರು 


14550 - 26700 


50 % 


50 % 


29 . 


ಬೆರಳಚ್ಚುಗಾರರು 


11600 - 21000 


_ 5 


67 % 


ಎಂ . ಸಿ. ಡಿ. ಆರ್. 


11600 - 21000 


ದಲಾಯತ್ 


9600 - 14550 


100 % 


9600 -14550 


100 % 


ಗ್ರೂಪ್- ಡಿ | ಸ್ವೀಪರ್ 

ಗಾರ್ಡನರ್ 


9600 - 14550 


- 


2 


100 % 


_ 1406 


ಒಟ್ಟು 


7028 


| 


123 


1406 


123 


| 


1100 


1100 


| 877 | 1000 


1000 


778 


220 


2 


| 


1000 


6028 


P. R. 954 
SC- 200 


ಹೆಚ್. ಆರ್ . ಪುಟ್ಟೇಗೌಡ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೊಲೀಸ್ ಸಹಾಯಕ ಸೇವೆಗಳು). 


R .N .I. No. KARBIL /2001/47147 POSTAL REGN . No. RNP /KA/BGS/2202 /2014 - 16 
Licensed to post without prepayment WPP No . 297 


೧೫೬ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೨ , ೨೦೧೫ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಸೇರ್ಪಡೆ ಅಧಿಸೂಚನೆ 

ಸಂಖ್ಯೆ, ಅಪಜೀ 070 ಅಅಸೇ 2014 ಬೆಂಗಳೂರು, ದಿನಾಂಕ: 11 - 11 -2014 
ದಿನಾಂಕ : 22 - 04 -2014 ರಿಂದ ಅಧಿಸೂಚನೆ ಸಂಖ್ಯೆ : ಅಪಜೀ 070 ಅಅಸೇ 2014ರ ಅನುಬಂಧ -1 ರ ಕ್ರಮ ಸಂಖ್ಯೆ : 617ರ ನಂತರ ಕೆಳಕಂಡಂತೆ ಸೇರ್ಪಡೆಗೊಳಿಸಿ ಆದೇಶಿಸಿದೆ. 

ದಿನಗೂಲಿ 

ದಿನಗೂಲಿಸೇವೆಗೆ 

ಸೇವೆಗೆ 
ವರ್ಗ ( ಸಾಮಾನ್ಯ / 

ನೇಮಕಗೊಂಡ ಹುದ್ದೆ 
ಸೇರುವ ವೇಳೆ ಪ್ರಸ್ತುತ 

ಪ್ರಸ್ತುತ 
ಹಿಂದುಳಿದ 

ಹಾಗೂ ವೃಂದ (ಸದರಿ 

ದಿನಗೂಲಿಸೇವೆಗೆ 
ಅಭ್ಯರ್ಥಿಯ ಹೆಸರು 

ದಿನಗೂಲಿ ಸೇವೆಗೆ 

ವಿದ್ಯಾರ್ಹತೆ 
ಅಭ್ಯರ್ಥಿಯ 

ನಿರ್ವಹಿಸುತ್ತಿ 
ಹುಟ್ಟಿದ ದಿನಾಂಕ ವರ್ಗ / ಪರಿಶಿಷ್ಟ 

ಹುದ್ದೆಗೆ ನೇಮಕಾತಿ 

ತೆಗೆದುಕೊಳ್ಳಲು 
ಸೇರಿದ ದಿನಾಂಕ ವಿದ್ಯಾರ್ಹತೆ ಹಾಗೂ ಪಡೆದ 

ರುವ ಹುದ್ದೆ 
ಜಾತಿ / ಪರಿಶಿಷ್ಟ 

ನಿಯಮದನ್ವಯ 

ಹೊರಡಿಸಿದ 
ದಿನಾಂಕ 

ಹಾಗೂ ವೃಂದ 
ಪಂಗಡ 

ನಿಗಧಿಪಡಿಸಿದ 
ಪಡೆದ 
ದಿನಾಂಕ 

ವಿದ್ಯಾರ್ಹತೆ) 

9 | 10 | 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರಾ ವೃತ್ತ, ಶಿರಸಿ 


*) 


ದಿನಗೂಲಿ 
ಸೇವೆ 
(ಸೇವಾ 
ವಿಭಿನ್ನತೆ 
ವಿವರ 
ದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ ಬಗ್ಗೆ . 
ಷರಾ ( ವೇತನ, 

ಇತರೆ) 


ಮತ್ತು 


8 . 


11 


| 


_ 12 


618 | ಶ್ರೀ ಉದಯಶಂಕರ ನಾಯ್ಕ | 12 -12- 1965 


ಸಾಮಾನ್ಯ 


01 -01 -1985 | 9ನೇ ತರಗತಿ 


9ನೇ ತರಗತಿ 


ಕಾವಲುಗಾರ 
ಡಿ ಗ್ರೂಪ್ 


ಕಾವಲುಗಾರ 
ಡಿ ಗ್ರೂಪ್ 


3C 


27 ವರ್ಷ 


ದಿನಗೂಲಿ 
ಕಾವಲುಗಾರರಾಗಿ 
ಸೇವೆಯಲ್ಲಿರುತ್ತಾರೆ 
ವೇತನ 8,795 - 00 


P . R . 950 
SC -50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು ) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


